# 


ಕರ್ನಾಟಕ ವಿಧಾನ ಪರಿಷತ್ತು 


ಚೆಕ್ಕೆ ಗುರುತಿಲ್ಲದ ಪಕ 120 328) 

ನ್ಯಸ ಸದಸ್ಯರ ಹೆಸರು | ಶ್ರೀ ನಿರಾಣಿ ಹೆಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರ 
ಘತ್ತಾಸ €ಕಾದ ದಿನಾಂಕ 16/12/2021 

ಉತ್ತರಿಸುವವರು | ಮಾನ್ಯ ಕಾರ್ಮಿಕ ಸಚಿವರು ' |] 


ಇ _ 
ವ ಪಶ್ನೆ | ಉತ್ತರ | 
ಅ) | ಕಾರ್ಮಿಕರ ಕಲ್ಯಾಣಕ್ಕಾಗಿ ಇರುವ ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 

ಸರ್ಕಾರದ ಯೋಜನೆಗಳಾವುವು ವವಿಧ ಮಂಡಳಿಗಳಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇರುವ 


ಯೋಜನೆಗಳ ವಿವರಗಳು ಈ ಕೆಳಕಂಡಂತಿರುತ್ತವೆ: 

ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ. ಕಾರ್ಮಿಕರ ಕಲ್ಯಾಣ 
ಮಂಡಳಿ ವತಿಯಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರಿಗೆ ಮತ್ತು ಅವರ ಅವಲ್ಲಂಬಿತರಿಗಾಗಿ ರೂಪಿಸಿರುವ 
ಯೋಜನೆಗಳ ವಿವರವನ್ನು ಅನುಬಂಧ-01 ರಲ್ಲಿ ಲಗತ್ತಿಸಿದೆ. 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 
| ಭದತಾ ಮಂಡಳಿ 

ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಅಸಂಘಟಿತ 
| ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿಯ ಮೂಲಕ 
ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು, 
ರೂಪಿಸಿ ಜಾರಿಗೊಳಿಸುತ್ತಿದೆ. | 


(1) ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ 
ಅಪಘಾತ ಪರಿಹಾರ ಯೋಜನೆ:- 


ಈ ಯೋಜನೆಯಡಿ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಾದ 


ಚಾಲಕರು, ನಿರ್ವಾಕರು ಮತ್ತು ಕ್ಷೇನರ್‌ಗಳು 
ಫಲಾನುಭವಿಗಳಾಗಿದ್ದು, pe ಕೆಳಕಂಡ ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆ. 


| 
(ಆ ಅ) ಅಪಘಾತ ಪರಿಹಾರ ಸೌಲಭ್ಯ: ಅಪಘಾತದಿಂದ ಮರಣ 
| ಹೊಂದಿದ ಪ್ರಕರಣಗಳಲ್ಲಿ ನಾಮನಿರ್ದೇಶಿತರಿಗೆ ರೂ. 5 ಲಕ್ಷದ 
ಪರಿಹಾರ, ಸಂಪೂರ್ಣ ಶಾಶ್ವತ ದುರ್ಬಲತೆ ಪ್ರಕರಣಗಳಲ್ಲಿ ರೂ.2 
ಲಕ್ಷದ ವರಗೆ ಪರಿಹಾರ ಮತ್ತು ಒಳರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ 
ರೂ.1 ಲಕದವರೆಗೆ ಚಿಕಿತ್ಸಾ ವೆಚ್ಚದ ಮರುಪಾವತಿ 


[0 


1 


2 


(ಆ) ಶೈಕ್ಷಣಿಕ ಧನ ಸಹಾಯ: ಅಪಘಾತದ ಕಾರಣ ನಿಧನರಾದ 
ಹಾಗೂ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ | 
| ಫಲಾನುಭವಿಗಳ ಗರಿಷ್ಠ ಇಬ್ಬರು ಮಕ್ಕಳಿಗೆ ಪದವಿಪೂರ್ವ. 
ವಾ ವ್ಯಾಸಂಗದವರೆಗೆ ವಾರ್ಷಿಕ Pd SE ಶೈಕ್ಷಣಿಕ | 
| ಸಹಾಯಧನ : ನೀಡಲಾಗುತ್ತಿದೆ. |} 


| 3) ಕಾರ್ಮಿಕರಿಗೆ ಅಪಘಾತ ಧನ ಸಹಾಯ 


(2) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 

ಈ ಯೋಜನೆಯಡಿ 11] ಅಸಂಘಟಿತ ವರ್ಗಗಳಾದ “ಹಮಾಲರು, 
ಮನೆಗೆಲಸದವರು, ಚಿಂದಿ ಆಯುವವರು, ಟೈಲರ್ಸ್‌, ಮೆಕ್ಕಾನಿಕ್‌, 
ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕೌರಿಕರು 
ಹಾಗೂ ಭಟ್ಟಿ ಕಾರ್ಮಿಕ”'ರನ್ನು ನೋಂದಾಯಿಸಿ ಸ್ಮಾರ್ಟ್‌ ಕಾರ್ಡ್‌ 
ನೀಡಲಾಗುತ್ತಿದೆ. 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವರ್ಷಕ್ಕೆ ಒಂದು 
ಬಾರಿ ರೂ. 20:40ರ ಅನುಪಾತದಲ್ಲಿ ವಂತಿಗೆ ಪಾವತಿ ಮಾಡುವ 
ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಘಟಿತ 
ಕಾರ್ಮಿಕರಿಗೆ ಈ ಕೆಳಕಂಡ ಯೋಜನೆಯಡಿ ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆ. 
1) ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತಾಹ ಧನ ಸಹಾಯ 
2) ಕಾರ್ಮಿಕರಿಗೆ ವೈದ್ಯಕೀಯ ನೆರವು 


4) ಹೆರಿಗೆ ಭತ್ಯೆ ಸೌಲಭ್ಯ 

5) ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ 

6) ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ 
ಯೂನಿಯನ್‌ /ಸಂಸ್ಥೆಗಳಿಗೆ ಧನಸಹಾಯ 

7) ವಾರ್ಷಿಕ ಕ್ಷೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ 
ಸಂಘಗಳಿಗೆ ಧನಸಹಾಯ 


ಕಾರ್ಮಿಕರಿಗಾಗಿ ಸರ್ಕಾರದಿಂದ 
ಸಹಾಯ ಧನ ನೀಡಲಾಗಿದೆಯೇ 
ನೀಡಿದಲ್ಲಿ ಎಷ್ಟು ಜನ 
ಫಲಾನುಭವಿಗಳು ಈ ಸೌಲಭ್ಯವನ್ನು 
ಪಡೆದಿದ್ದಾರೆ(ತಾಲೂಕುವಾರು 
ಮಾಹಿತಿ ನೀಡುವುದು) 


RR | ತಾಲ್ಲೂಕುವಾರು ಮಾಹಿತಿಯನ್ನು ನಿರ್ವಹಿಸಿರುವುದಿಲ್ಲ. 


ಈ) [ಕೋವಿ —ದರ್ಧದ್ರ್‌ 


ಕರ್ನಾಟಕ ಕಟ್ಟಡ ಮತ್ತು ಇತರ `ನರ್ಮಾನ ಇನಾರ 
ಕಲ್ಯಾಣ ಮಂಡಳಿ 

ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆಯಂತೆ 
ಕೋವಿಡ್‌- 19 ರ ಮೊದಲನೇ ಆಲೆ ಸಂದರ್ಭದಲ್ಲಿ 16,48,431 
ಮಂಡಳಿಯ ಫಲಾನುಭವಿಗಳಿಗೆ ತಲಾ ರೂ.5,000/- ಗಳಂತೆ 
ಒಟ್ಟು ರೂ. 824.21 ಕೋಟಿ ಸಹಾಯ ಧನವನ್ನು ಅವರ 
ಬ್ಯಾಂಕ್‌ ಖಾತೆಗಳಿಗೆ ಮಂಡಳಿಯವತಿಯಿಂದ ಜಮಾ 
ಮಾಡಲಾಗಿರುತ್ತದೆ. (ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ- 
02 ರಲ್ಲ ಲಗತ್ತಿಸಿದೆ ತಾಲ್ಲೂಕುವಾರು ಮಾಹಿತಿಯನ್ನು 
ನಿರ್ವಹಿಸಿರುವುದಿಲ್ಲ). 

ಕೋವಿಡ್‌- 19 ರ ಎರಡನೇ ಆಲೆ ಸಂದರ್ಭದಲ್ಲಿ ತಲಾ | 
ರೂ.3,000/- ಗಳಂತೆ 19,02,018 ಕಾರ್ಮಿಕರಿಗೆ ಒಟ್ಟು 


'ರೂ.570.60 ಕೋಟಿ ಮೊತ್ತವನ್ನು ಫಲಾನುಭವಿಗಳ ಬ್ಯಾಂಕ್‌ 


ಖಾತೆಗೆ ನೇರ ನಗದು ವರ್ಗಾವಣೆ (DBT) ಮೂಲಕ ಜಮಾ 
ಮಾಡಲಾಗಿದೆ. ಉಳಿದ ಫಲಾನುಭವಿಗಳಿಗೆ ಬ್ಯಾಂಕ್‌ ಖಾತೆಗೆ ರೂ. 
3,000/- ಗಳನ್ನು ಜಮಾ ಮಾಡಲು a 
(ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-03 ರಲ್ಲಿ ಲಗತ್ತಿಸಿದೆ. 


ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ, ಬಂದಿದ್ದಲ್ಲಿ ಈ 
ವಿಷಯದ ಕುರಿತು ಸರ್ಕಾರ 
ಕೈಗೊಂಡ ಕ್ರಮಗಳೇನು ಬಾರದಿದ್ದಲ್ಲಿ 
ಕಾರ್ಮಿಕ ಕಾರ್ಡ್‌ ತಲುಪಿಸುವ 
ಕಾರ್ಯಕ್ರಮ ಅಥವಾ ಯೋಜನೆ 


ಸರ್ಕಾರದ ಮುಂದಿದೆಯೇ. 


| ಇರುವುದು ಮಂಡಳಿಯ ಗಮನಕ್ಕೆ ಬಂದಿರುತ್ತದೆ. 


& § | ಯೋಜನೆಗಳ ಸಂಪೂರ್ಣ ವಿವರಗಳನ್ನು 
* ಅನುಬಂಧ-6 ರಲ್ಲಿ ಲಗತ್ತಿಸಿದೆ. 
3) ಗಾರು ರ್‌ ರತು ಸರ್ನಾಟ್‌ ಇಡ್ಟಡ ಮತ್ತ ಇತರ ನರ್ಷಾನ ಇರ್ಮಕರ ವ್ಯಾ 
ಕಾರ್ಮಿಕರಲ್ಲಿ ಮಾಹಿತಿ ಕೊರತೆ ಮಂಡಳಿ 


ಕಾರ್ಮಿಕ ಕಾರ್ಡ್‌ ಕುರಿತು ಕಾರ್ಮಿಕರಲ್ಲಿ ಮಾಹಿತಿ ಕೊರತೆ 
ಅದರಂತೆ 
ನೋಂದಣಿ ಮತ್ತು ಫಲಾನುಭವಿಗಳಿಗೆ ರೂಪಿಸಿರುವ ಸೌಲಭ್ಯಗಳ 
ಕುರಿತು ಜಾಗೃತಿ ಮೂಡಿಸಲು ಈ ಕೆಳಕಂಡ 


ಐಇಸಿ 


| ಚಟುವಟಿಕೆಗಳನ್ನು ರಾಜ್ಯಾದ್ಯಾಂತ ಕೈಗೊಳ್ಳಲಾಗಿದೆ: 


ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳಡಿಯಲ್ಲಿ 
ಬಸ್‌ ಬ್ರ್ಯಾಡಿಂಗ್‌, ಕೆ.ಎಸ್‌.ಆರ್‌.ಟಿಸಿ ಬಸ್‌ ಸ್ಟ್ಯಾಂಡ್‌ 
ಆಡಿಯೋ ಅನೌನ್ಸ್‌ಮೆಂಟ್ಸ್‌, ಬಿ.ಎಂ.ಟಿ.ಸಿ ಬಸ್‌ ಸ್ಟ್ಯಾಂಡ್‌ಗಳಲ್ಲಿ 
ಎಲ್‌.ಇ.ಡಿ ಡಿಸ್ತೇ ಮೂಲಕ ಪ್ರಚಾರ, ಬಿ.ಬಿ.ಎಂ.ಪಿ ವ್ಯಾಪ್ತಿಯ 
ಬಸ್‌ ಶೆಲ್ಪರ್‌ಗಳ ಬ್ರ್ಯಾಂಡಿಂಗ್‌, ತಾಲ್ಲೂಕು ಕೇಂದ್ರಗಳಲ್ಲಿ ಗೋಡೆ 
ಬರಹದ ಮೂಲಕ ಪ್ರಚಾರ, ಸಾಮಾಜಿಕ ಮಾಧ್ಯಮ ಚಟುವಟಿಕೆ, 
ಜಿಲ್ಲಾಧಿಕಾರಿಗಳ ಕಛೇರಿ ಹಾಗೂ ಕಾರ್ಮಿಕ ಅಧಿಕಾರಿಗಳ 


ಕಛೇರಿಗಳಲ್ಲಿ ಸನ್‌ ಬೋರ್ಡ್‌ ಅಳವಡಿಕೆ, ಮಂಡಳಿಯ 
ಅಧೀನದಲ್ಲಿರುವ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ಲಾಖೆಯ ಅಧೀನದಲ್ಲಿರುವ ಹೋರ್ಡಿಂಗ್‌ 


ಪ್ಯಾನೆಲ್‌ಗಳಲ್ಲಿ ಹೋರ್ಡಿಂಗ್‌ ಅಳವಡಿಕೆ, ಬ್ಯಾನರ್‌ ಅಳವಡಿಕೆ, ' 


ಪೋಸ್ಟರ್ಸ್‌ ಅಳವಡಿಕೆ, ಮಂಡಳಿಯ ಸೌಲಭ್ಯಗಳ 
ಮಾಹಿತಿಯನ್ನೊಳಗೊಂಡ 2020-2021 ನೇ ಸಾಲಿನ 


ಕ್ಯಾಲೆಂಡರ್‌ಗಳ ಮುದಣ, ಪಾಂಫ್ಲೆಟ್ಟ್‌ಗಳ ಮುದ್ರಣ, ಪತ್ರಿಕೆಗಳಲ್ಲಿ 


ಮಾಹಿತಿ ಪ್ರಕಟಣೆ ಮುಂತಾದವುಗಳ ಮೂಲಕ ಪ್ರಾಚಾರ 
ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ 
| ಕಾರ್ಮಿಕರು ನೋಂದಣಿಗಾಗಿ ಎದುರಿಸುತ್ತಿರುವ 
ಸಮಸ್ಯೆಗಳನ್ನು ಹಾಗೂ ಇತರೆ ಮಾಹಿತಿಗಾಗಿ 24/7 


ಸಹಾಯವಾಣಿ ಸಂಖ್ಯೆ.155214 ಅನ್ನುಕಲ್ವಾಣ ಸುರಕ್ಷಾ ಭವನದಲ್ಲಿ 
ಸ್ಥಾಪಿಸಲಾಗಿದೆ. 
ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 


| ಭದ್ರತಾ ಮಂಡಳಿಯು ಜಾರಿಗೊಳಿಸುತ್ತಿರುವ ಸಾಮಾಜಿಕ ಭದತಾ 
| ಯೋಜನೆಗಳಡಿ 


ಅಂಬೇಡ್ಕರ್‌ ಕಾರ್ಮಿಕ 
ಎಲ್ಲಾ ಅಸಂಘಟಿತ 


ಸಹಾಯ ಹಸ್ತ 


ಯೋಜನೆಯಡಿ ಕಾರ್ಮಿಕರನ್ನು 


|! ನೋಂದಾಯಿಸಲು ಅರಿವು ಮೂಡಿಸುವ ಸಲುವಾಗಿ ಈ ಕೆಳಕಂಡ 


ಕ್ರಮಗಳನ್ನು ಕೈಗೊಳ್ಳಲಾಗಿದೆ: 


೫ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕಾನೂನು ಸೇವಾ ಪ್ರಾಧಿಕಾರದ 
ಕಾರ್ಯಕ್ರಮಗಳನ್ನು | 


ಸಹಯೋಗದೊಂದಿಗೆ 
ಆಯೋಜಿಸಲಾಗುತ್ತಿದೆ. 


: ಅರಿವು 


V 


ದಿನ ಪತ್ರಿಕೆಗಳಲ್ಲಿ ಜಾಹೀರಾತು, ಕರಪತ್ರ, ಬ್ಯಾನರ್‌ ಹಾಗೂ | 


ಹೋರ್ಡಿಂಗ್‌ಗಳ ಮೂಲಕ ಸಂವಹನ ಚಟುವಟಿಕೆಗಳನ್ನು | 


ಕೈಗೊಳ್ಳಲಾಗಿದೆ. 


SR RR —— 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜ 
ಭದ್ರತಾ ಮಂಡಳಿ 
ರಾಜ್ಯ ಸರ್ಕಾರವು ಕೋವಿಡ್‌-19ರ ಲಾಕ್‌ಡೌನ್‌ ಕಾರಣ 
ಸಂಕಷ್ಟಕ್ಕೊಳಗಾದ ಅಸಂಘಟಿತ ಕಾರ್ಮಿಕರಿಗೆ, ಕರ್ನಾಟಕ ರಾಜ್ಯ 
ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿಯ 
| ಮೂಲಕ ವಿತರಿಸಲಾದ ಸೌಲಭ್ಯಗಳ ವಿವರ ಈ ಕೆಳಗಿನಂತಿದೆ:- 


'ಈ) ಕೋವಿಡ್‌-19ರ ಮೊದಲನೇ ಅಲೆಯ ವಿಶೇಷ ಪ್ಯಾಕೇಜ್‌: ' 
| ಕೋವಿಡ್‌-19ರ ಮೊದಲನೆ ಅಲೆಯ ಲಾಕ್‌ಡೌನ್‌ ಸಾ 
| ಸಂಕಷ್ಟಕ್ಕೊಳಗಾದ ಅಗಸ ಮತ್ತು ಕ್ಷೌರಿಕ ವೃತ್ತಿ ನಿರ್ವಹಿಸುತ್ತಿರುವ 
| ಅಸಂಘಟಿತ ಕಾರ್ಮಿಕರಿಗೆ 'ಸನ್ರಾನ್ಯ ಮುಖ್ಯಮಂತಿಯವರು 
ಘೋಷಿಸಿದ ತಲಾ ರೂ.5,000/- “ಳ ಸನ ಬಾರಿಯ 
ವಿಶೇಷ ಪ್ಯಾಕೇಜ್‌ ಅಡಿ ಈವರೆಗೆ 1,2409068 ಅರ್ಹ 
| ಕಾರ್ಮಿಕರಿಗೆ ಒಟ್ಟು ರೂ.62.48 ಕೋಟಿಗಳ ಪರಿಹಾರವನ್ನು 
ನೀಡಲಾಗಿದೆ. / 
ತಾಲ್ಲೂಕುವಾರು ವಿವರವನ್ನು ಅನುಬಂಧ- 04ರಲ್ಲಿ ಲಗತ್ತಿಸಿದೆ. 


| ಆ) ಕೋವಿಡ್‌-19ರ ಎರಡನೇ ಅಲೆಯ ವಿಶೇಷ ಪ್ಯಾಕೇಜ್‌: 
ಕೋವಿಡ್‌-19ರ ಎರಡನೇ ಅಲೆಯ ಲಾಕ್‌ಡೌನ್‌ ps 
ಸಂಕಷ ಷ್ಲಕ್ಕೊಳಗಾದ 11 ವರ್ಗಗಳ ಅಸಂಘಟಿತ ಕಾರ್ಮಿಕರಾದ 
ಅಗಸರು, 'ಕಾರಿಕರು. ಗೃಹಕಾರ್ಮಿಕರು, ಟೈಲರ್‌ಗಳು, ಮೆಕ್ಯಾನಿಕ್‌, 
ಚಿಂದಿ ಆಯುವವರು, ಹಮಾಲರು, ಅಕ್ಕಸಾಲಿಗರು, ಕಮ್ಮಾರರು. 
ಕುಂಬಾರರು ಹಾಗೂ ಭಟ್ಟಕಾರ್ಮಿ ಕರಿಗೆ ಸನ್ಯಾನ್ಯ 
ಮುಖ್ಯಮಂತ್ರಿಯವರು ಘೋಷಿಸಿದ "ತಲಾ ರೂ.2,000/- ಗಳ 
ಒಂದು ಬಾರಿಯ ವಿಶೇಷ ಪ್ಯಾಕೇಜ್‌ ಅಡಿ ಈವರೆಗೆ 11,82,307 | 
| ಅರ್ಹ ಕಾರ್ಮಿಕರಿಗೆ ಒಟ್ಟು ರೂಂ23646 ಕೋಟಿಗಳ 
| ಪರಿಹಾರವನ್ನು ನೀಡಲಾಗಿದ್ದು, ತಾಲ್ಲೂಕುವಾರು ವಿವರವನ್ನು 
| ಅನುಬಂಧ- 05ರಲಿ ಒದಗಿಸಿದೆ. ಫ್‌ 
| ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ 
| ಕೋವಿಡ್‌-19ರ ಕೊರೋನಾ ಹರಡಿದ ಸಮಯದಲ್ಲಿ ಯಾವುದೇ 
ಸೌಲಭ್ಯ ನೀಡಿರುವುದಿಲ್ಲ. 

"ಆದರೆ ಮಂಡಳಿಗೆ 20:40 ರ ಅನುಪಾತದಲ್ಲಿ ವಂತಿಗೆ 
ಪಾವತಿಸುವ ಸಂಘಟಿತ ಕಾರ್ಮಿಕರಿಗೆ ಈ ಕೆಳಕಂಡ 
ಯೋಜನೆಯಡಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 


1) ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ 

2) ಕಾರ್ಮಿಕರಿಗೆ ವೈದ್ಯಕೀಯ ನೆರವು 

3) ಕಾರ್ಮಿಕರಿಗೆ ನ3. ಧನ ಸಹಾಯ 

4) ಹೆರಿಗೆ ಭತ್ಯೆ ಸೌಲಭ್ಯ 

5) ಮ ವೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ 

6) ವಾರ್ಷಿಕ ವೈದ್ಯಕೀಯ po ಸೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ 
ಯೂನಿಯನ್‌ /ಸಂಸ್ಥೆಗಿಗೆ ಧನಸಹಾಯ | 

7) ವಾರ್ಷಿಕ ಕ್ರೀಡಾ ಸ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ 
ಸಂಘಗಳಿಗೆ ಧನಸಹಾ 


— | — 


ದೊರೆಯುವ ಸೌಲಭ್ಯಗಳ ಬಗ್ಗೆ ಕುರಿತು ಮಾಹಿತಿ ನೀಡಲು | 
| ಹಾಗೂ ಸಹಾಯ ಒದಗಿಸಲು ರಾಜ್ಯದ ಬಹುತೇಕ ಎಲ್ಲಾ | 
| ತಾಲ್ಲೂಕು ಕೇಂದಗಳಲ್ಲಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು 
| ತೆರೆಯಲಾಗಿದೆ ಹಾಗೂ ಉಚಿತ ಕಾರ್ಮಿಕ ಸಹಾಯವಾಣಿ 
155214 (24*7) ಸ್ಥಾಪಿಸಲಾಗಿದೆ. 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಸಂಘಟಿತ 
| ಕಾರ್ಮಿಕರನ್ನು ನೊಂದಾಯಿಸುವ ಪ್ರಿಯೆ ಜಾರಿಯಲ್ಲಿ 
| ಇರುವುದಿಲ್ಲ. ಮಂಡಳಿಗೆ ವಂತಿಕೆ ಪಾವತಿಸುವ ಸಂಘಟಿತ 
ಕಾರ್ಮಿಕರಿಗೆ ಕಲ್ಯಾಣಿ ಯೋಜನೆಗಳ ಸೌಲಭ್ಯಗಳನ್ನು 
ನೀಡಲಾಗುವುದು. 


ಈ) | ಕಾರ್ಮಿಕರಿಗಾಗಿ ಇರುವ ಅಧವಾ 
ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರದ 
ಮುಂದಿನ ಯೋಜನೆಗಳ ಮತ್ತು 
ಸೌಲಭ್ಯಗಳಾವುವು? (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


ಕಾಅ 533 ಎಲ್‌ ಇಟಿ 2021 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 


ಮಂಡಳಿಯ ವತಿಯಿಂದ ರೂಪಿಸಿರುವ ಸೌಲಭ್ಯಗಳ ವಿವರವನ್ನು 
ಅನುಬಂಧ-0೬ ರಲ್ಲಿ ನೀಡಲಾಗಿದ್ದು, ಸದರಿ ಸೌಲಭ್ಯಗಳನ್ನು 
ನಿರಂತರವಾಗಿ ಅನುಷ್ಣಾನಗೊಳಿಸಲಾಗುತ್ತಿದೆ. | 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
| ಮಂಡಳಿ 

ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಪ್ರಸ್ತುತ ಯಾವುದೇ ' 
ಹೊಸ ಯೋಜನೆಗಳ ಪ್ರಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ. 


ಕ 
(ಈ ಬೌಲ್‌ ತಿವರಾಂ ಹೆಬ್ಬಾರ್‌) 
pe ಸಚಿವರು 


ಅನುಬಂಧ-01 
ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ನಿರಾಣಿ ಹಣಮಂತ್‌ ರುದಪ್ಪ (ಪಧವೀಧರರ ಕ್ಷೇತ್ರ) ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 528(420) 
ಕರ್ನಾಟಕ ಕಟ್ಟಡ ಮತ್ತು ಅತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 
ಮಂಡಳಯ ನೋಂದಾಯುತ ಫಲಾನುಭವಿಗಳಗೆ ಸಿಗುವ ಕಲ್ಯಾಣ ಮತ್ತು ಸಾಮಾಜಕ ಭದ್ರತಾ 


ಸೌಲಭ್ಯಗಳು 


1. ಪಿಂಚಣಿ ಸೌಲಭ್ಯ: ಮೂರು ವರ್ಷ ಸದಸ್ಯತ್ವದೊಂದಿಗೆ 6೦ ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ 
ರೂ.2,೦೦೦/- 

2. ಕುಟುಂಬ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.1000೦/- 

3. ದುರ್ಬಲತೆ ಪಿಂಚಣಿ: ನೋಂದಾಲಯುತ ಫಲಾನುಭವಿಯು ಖಾಲುಲೆಗಳ೦ಂದ ಅಥವಾ ಕಟ್ಟಡ 
ಕಾಮಗಾರಿಗಳ ಅಪಪಾತದಿಂದ ಪಾಶ್ವತ/ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,0೦೦/- 
ಪಿಂಚಣಿ ಹಾಗೂ ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.೭.೦೦,೦೦೦/- ದವರೆಗೆ ಅನುಗ್ರಹ ರಾಶಿ 
ಸಹಾಯಧನ. 

4. ಕನ್ನಡಕ, ಶ್ರವಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಆ ಕುರ್ಚಿ ಮರುಪಾವತಿ ಸೌಲಭ್ಯ( ಈ 
ಯೋಜನೆಯನ್ನು ಜಾರಿಗೊಆಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

ನ ಟೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಶ್ರಮ ಸಾಮರ್ಥ್ಯ) : ರೂ.30,೦೦೦/- ವರೆಗೆ 

6. ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಯುತ ಫಲಾನುಭವಿಯ ಅವಲಂಭತರಿಗೆ 
( ಈ ಯೋಜನೆಯನ್ನು ಜಾರಿಗೊಆಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

7. ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.2,೦೦,೦೦೦/- ದವರೆಗೆ ಮುಂಗಡ ಸೌಲಭ್ಯ 

8. ಹೆರಿಗೆ ಸೌಲಭ್ಯ (ತಾಯು ಲಕ್ಷೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಷಳಿಗೆ 
ಹೆಣ್ಣು ಮಗುವಿನ ಜನನಕ್ಕೆ ರೂ. 30,೦೦೦/- ಮತ್ತುಗಂಡು ಮಗುವಿನ ಜನನಕ್ಕೆ ರೂ.2೦,೦೦೦/- 

9. ಶಿಶು ಪಾಲಸಾ ಸೌಲಭ್ಯ: 

10. ಅಂತ್ಯಕ್ರಿಯೆ ವೆಚ್ಚ :ರೂ.4,೦೦೦/- ಹಾಗೂ ಅನುಗ್ರಹ ರಾಶಿ ರೂ.50,೦೦೦/-ಸಹಾಯಧನ 

11. ಶೈಕ್ಷಣಿಕ ಸಹಾಯಧನ (ಕಲಕೆ ಭಾಗ್ಯ): ಫಲಾಸುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: 


ME TL Sh ASE 
| ಫ ್ಭ್‌್‌ 
ಕ್ರಸಂ ತರಗತಿ (ಉತ್ತೀರ್ಣಕ್ಸೆ) ಸತಷನ ಸಹಾಯಧನ”! 


ET 
ಕಂಡ ಇನೌ ತರಗತಿ 

3&5 ಕರಡ್‌ಕಸಾತರಗಾ 
ಹಾಗೊ 1೦ನೇ ತರಗತಿ 


5`|ಪ್ರಥಮ ಪಿಯುಸಿ ಮೆತ್ತು ಧ್ವಿತೀಯೆಪಿ.ಯು.ಸಿ 

6 |ಐಟಐಲ Oo 
SS ., ಮ 
f “ಹಡನ ಪ್ರ ತಿ ವರ್ಷಕ್ಷೆ 


[4 


ಸ್ಥಾತಕೋತ್ತರ ಪದವಿ ಸೇರ್ಪಡೆಗೆ 
| ಪ್ರತಿ ವರ್ಷಕ್ಕೆ Wd 
5" ಇಂತನಿಯರೆಂಗ್‌ ಕೋರ್ಸ್‌ ಜಇ/ ಜ.ಟೆಕ್‌ ಸೇರ್ಪಡೆಗೆ 25,೦೦೦ | 2ರರರಂ 

[ಪ್ರತಿ ವರ್ಷಕ್ಕೆ oo | 25,0೦೦ 130,೦೦೦ 


10 | ವೈದ್ಯಕೀಯ ಕೋರ್ಸ್‌ಗೆ ಸೇರ್ಪಡೆಗೆ ‘130,000 130,000 | 
oo ಪ್ರತಿ ವರ್ಷಕ್ಕೆ 4೦,೦೦೦ | 5೦,೦೦೦ - 
1 | ಡಿಪ್ಲೋಮಾ 4,೦೦೦ | 2೦,೦೦೦ 
| 12 ಎಂಟೆಕ್‌ /ಎಂಇ oo | 30,೦೦೦ 85,೦೦೦" 

13 | ಎಂ.ಡಿ (ವೈದ್ಯಕೀಯ) oo SAE | 45,೦೦೦ ನರರ 


| ಪಷೆ್‌ಡಿ ಪ್ರತಿ ವರ್ಷ) ಗರಿಷ್ಠ ೦3 ವರ್ಷ 25,೦೦೦ 3೦,೦೦೦ 


12. ವೈದ್ಯಕೀಯ ಸಹಾಯೆಧನೆ (ಕಾರ್ಮಿಕ ಆರೋಗ್ಯ ಭಾಗ್ಯ): ಸೋಂದಾಲುತ ಫೆಲಾನುಭವಿ ಹಾಗೂ 
ಅವರ ಅವಬಂಚತರಿಗೆ ರೂ.30೦/- ರಿಂದ ರೂ.10,೦೦೦/-ವರೆಗೆ 


13. ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲ ರೂ.5,೦೦,೦೦೦/-, ಸಂಪೂರ್ಣ ಶಾಶ್ವತ 
ದುರ್ಬಲತೆಯಾದಲ್ಲ ರೂ.೭೦೦,೦೦೦/- ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲಿ 
ರೂ.1,00,೦೦೦/- 


14. ಪಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ): ಹೃದ್ರೋಗ, ಕಿಡ್ಡಿಜೋಡಣೆ, 
ಕ್ಯಾನ್ಸರ್‌ ಪಸ್ತಚಿಕಿತ್ಸೆ. ಕಣ್ಣಿನ ಪಸ್ತಚಿಕಿತ್ಸೆ. ಪಾರ್ಫ್ಯವಾಯು. ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ ಶಸ್ತ್ರಚಿಕಿತ್ಸೆ. 
ಅಸ್ತಮ ಜಕಿತ್ಲೆ ಗರ್ಭಪಾತ ಪ್ರಕರಣಗಳು. ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ, ಮೂತ್ರ 
ಪಿಂಡದಲ್ಲನ ಕಲ್ಲುತೆಗೆಯುವ ಚಿಕಿತ್ಸೆ, ಮೆದುಳನ ರಕ್ತಸ್ರಾವದ ಚಿಕಿತ್ಸೆ, ಅಲ್ಪರ್‌ ಚಿಕಿತ್ಸೆ ಡಯಾಲಸಿಸ್‌ 
ಚಿಕಿತ್ಸೆ, ಕಿಡ್ನಿ ಪಸ್ತಚಿಕಿತ್ಸೆ, ಇ.ಎನ್‌.ಟಿ. ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ. ನರರೋಗ ಶಸ್ತ್ರಚಿಕಿತ್ಸೆ. ವ್ಯಾಸ್ಟ್ಯೂಲರ್‌ 
ಶಸ್ತ್ರಚಿಕಿತ್ಸೆ, ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತಚಿಕಿತ್ಸೆ, ಕರುಳನ ಶಪಸ್ತಚಿಕಿತ್ಸೆ, ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು 
ಶಸ್ತಚಿಕಿತ್ಸೆ, ಹರ್ನೀಯ ಶಸ್ತ್ರಚಿಕಿತ್ಸೆ, ಅಪೆಂಡಿಕ್ಸ್‌ ಶಸ್ತಚಿಕಿತ್ಸೆ, ಮೂಳೆ ಮುರಿತ/ಡಿಸ್‌ಲೊಕೇಶನ್‌ಚಿಕಿತ್ರೆ, 
ಇತರೆ ಔದ್ಯೋಗಿಕ ಖಾಂಲೆಗಳ ಚಿಕಿತ್ಸೆಗಳಗೆ ರೂ.2.೦೦,೦೦೦/-ವರೆಗೆ 

15. ಮದುವೆ ಸಹಾಯಧನ (ಗೃಹ ಲಕ್ಷೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ದರು ಮಕ್ಷಳ ಮದುವೆಗೆ 
ತಲಾ ರೂ.50,0೦೦೦/- 

16. ಫಲಾನುಭವಿಗಳ ಮಕ್ಕಳು ಐಎಎಸ್‌ / ಕೆಎಎಸ್‌ ಪರಿಕ್ಷೆಗಳಲ್ಲ ಭಾಗವಹಿಸಲು ತರಭೇತಿ 

17. ಅಎಂಟಸಿ ಬಸ್‌ ಪಾಸ್‌ ಸೌಲಭ್ಯ: ಬೆಂಗಳೂರು ಮಹಾನಗರ ಪಾಲಕೆ ವ್ಯಾಪ್ತಿಯಲ್ಲಿ ಕೆಲಸ 
ಮಾಡುತ್ತಿರುವಂತಹ / ವಾಸಷ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಲಯುತ ಕಟ್ಟಡ 
ಕಾರ್ಮಿಕರಿಗೆ 

18. ಕೆಎಸ್‌ಆರ್‌ಟಸಿ ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ 
ನೋಂದಾಲುತ ಕಾರ್ಮಿಕರ ಇಬ್ಬರು ಮಕ್ಕಳಗೆ ( ಈ ಯೋಜನೆಯನ್ನು ಜಾರಿಗೊಳಆಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ) 

19. ತಾಲ ಮಗು ಸಹಾಯ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಯ ನೀಡಿದ 
ಸಂದರ್ಭದಲ್ಲಆಕೆಯ ಮಗುವಿನ ಶಾಲಾ ಪೂರ್ಪ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು 
ವರ್ಷಗಳು ತುಂಬುವವರೆಗೆ ವಾರ್ಷಿಕರೂ.6,00೦೦/- ಗಳ ಸಹಾಯಧನ. 


ಅನುಬಂಧ-2 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪಧವೀಧರರ ಕ್ಷೇತ್ರ ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 528(420) ಕ್ಕೆ 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ ಮಂಡಳಿಯಿಂದ ನೋಂದಾಲುತ ಕಟ್ಟಡ ಕಾರ್ಮಿಕರಿಗೆ ಕೋವಿಡ್‌-19 
ಹಿನ್ನಲೆಯಲ್ಲ ರೂ.5೦೦೦/- ಗಳ ಸಹಾಯಧನವನ್ನು ಪಾವತಿಸಿರುವ ಜಲ್ಲಾವಾರು ವಿವರ 


17613 


[ಜಾಪರ 


ಮಂಡಳಿಯುಂದ ಎನ್‌ಇಎಫ್‌ಟ 


3773 


ಕಾರ್ಮಿಕ ಅಧಿಕಾರಿಗಳಿಂದ 


ಕಸಂ ಸನ್‌ ಪರ್‌: ಮೂಲಕ ಪಾವತಿಸಿದ ಪಾವತಿ ಮಾಡಲಾದ 
ಪಾವತಿಸಿದ ಕಾರ್ಮಿಕರ 
ಕಾರ್ಮಿಕರ ಸಂಖ್ಯೆ ಕಾರ್ಮಿಕರ ಸಂಖ್ಯೆ 
ಸಂಖೆ 
2 [ಗಾತ ಗತಾ 
೦ಗೆಳೂರು 36357 5878 42೦3೭ 
5|[ನಾರರ್‌ ನರ 


24೦3೨9 


ಪಾಪರಾಜನಗನ 
1 ವಣಗೆರೆ 3194 ಐ೦೦4ರ 
| ಅ) 

23 | ಮೈಸೂರು pee 2812೦ 
ಶವಮೊನ್ಪ 765 ತರಕ 
28 | ಉಡುಪಿ se 7409 7759 
ಹಾದರ «2೮5 7768 
10,14,656 142096 491679 


16,48,431 


824,2155,00೦೦ 


ಅನುಬಂಧ-3 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಕರಾದ ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರುಇವರ ಚುಕ್ಕೆ 
ಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯೆ528 


ಇವಿಡ್‌19, 2ನೇ ಆಲೆ ಸಂದರ್ಭದಲ್ಲಿ ಮಂಡಳಿಯವತಿಯಿಂದ 
ಒಂದು ಬಾರಿ ಸಹಾಯ ಧನ ಬಿಡುಗಡೆ ಮಾಡಿದ ಜಿಲ್ಲಾವಾರು ವಿವರ 
35%0೦ರೂ. ಸಹಾಯಧನ ಪ 
ಫಲಾನುಭವಿಗಳ ಸಂಖ್ಯೆ 


| 
Ee 53987 ್‌ 
೦ಗಳೊರು 153631 } 
ಜೆಳಗಾವಿ 99116 ಹ 
ಬಳಾರಿ 57649 ್‌್‌ 
138277 1 
ಬಿಜಾಷೊರ 7434 
ಚಾಮರಾಜ ನಗರ 28084 
ಚಿಕ್ಕಬಳ್ಳಾಪೂರ 21774 § 
ಚಿಕ್ಕಮಗಳೂರು 0893 
ಚಿತದುರ್ಗ 61804 


ದಕ್ಷಿಣ ಕನ್ನಡ § 44555 We 

ಬು 1 
ದಾವಣ 79614 

ಧಾರವಾಡ | 69581 ಜ್‌ 

(2 EVV | 

ನ | 

ನ್‌ 


66980 
103042 


Yet to filter with the 95176 
District — 
ಒಟು 19,02,018 


ಅನುಬಂಧ-04 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರಅವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 528ಕ್ಕೆ 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ 
ಒಂದು ಬಾರಿ ನೆರವು ರೂ.5000/-ಗಳ ನೆರವನ್ನು ಪಡೆದ ಫಲಾನುಭವಿಗಳ ತಾಲ್ಲೂಕುವಾರು ವಿವರ 


ಕ್ರಮ ಜಿಲ್ಲೆ ತಾಲ್ಲೂಕು 1 ಪರಿಹಾರ ಪರಿಹಾರದ 
ಸಂಖ್ಯೆ ವಿತರಿಸಿರುವ ಮೊತ್ತ 
ಕಾರ್ಮಿಕರ ಸಂಖ್ಯೆ 
is Tee 338 1690000 
ಬಾಗಲಫೋಷಿ 484 
| 
01 ಬಾಗಲಕೋಟೆ 1350000 
1175000 
ವವಪಂಣ 436 2180000 
ಮಾಡಾ 485 2425000 
ರಬಕವಿ ಬನಹಟ್ಟಿ | 405 
ET — 2984 
; § ಬಳ್ಳಾರಿ 2799 12395000 
ಹಡಗಶ Oo 401 2005000 
ಹಗರಿಬೊಮ್ಮನಹಳ್ಳಿ 521 2605000 
ಹೆರಪೆನೆಹ್ಳ್‌ 892 4460000 
ಸಪೇಷಿ 954 
02 ಬಳ್ಳಾರಿ ; ಕಂಪ್ಲಿ 473 2365000 
ಕೊಟ್ಟೂರು | 1760000 
ಕೊಕ್ಣಗಿ 2815000 
| ಕುರುಗೋಡ 2975000 
EE 4170000 
ಸಿರಗುಪ್ಪ 


6955000 
| _ 47275000 


4400000 
2305000 
5480000 
3720000 

2755000 
2655000 
1200000 


ಸನುವ 298 1490000 
ಕರ 176 880000 | 
ಶಲ | 316 1580000 
ನಿಪ್ಪಾಣಿ 598 °° 2990000 
ರಾಮದುರ್ಗ oo 431 2155000 
Cpoigan 570 2850000 
[ಸವದ 618 3090000 
K ಒಟ್ಟ] 7510 | 37550000 
ನಹಳ್ಳ |] gg 2740000 


3795000 
2780000 


ಬೆಂಗಳೂರು ನಗರ ಸ ಪುರ § 759 
| Ase 


Te 3 75ರರರರ 
ಬಟ್ಞು 


2261 | 11305000 
8550 42750000 
730 3650000 
3 ಷೆ 
05 | ಬೆಂಗಳೂರು ಗ್ರಾಮಾಂತರ (ನಂಗಳರು ಪೂರ್ವ 18° 1 990000 


565000 


470 2350000 
MN 


ಒಟ್ಟು 10353 51765000 


ಔರಾಪ್‌ 20 1450000 
ಬಸವಕಲ್ಮಾಣ 492 2460000 


ಭಾಲಿ | N 47 2185000 

06 ಬೀದರ್‌ inl 922 4610000 
ಪತತ 860000 

369 1845000 

70 350000 

ಕೆಮಲ್‌ನಗರ 133 665000 

A | ಒಟ್ಟು 2885 14425000 

ಚಾಮರಾಜನಗರ 1084 5420000 

ಗುಂಡ್ಲುಪೇ 1325 6625000 

ನೊರು 

| mace 459 2295000 
ಈ 3110000 

ಕೂಳ್ಳೀಗಾಲ 10 oo 50000 

ಯಲಂದೂರು 140 700000 

WR ಒಟ್ಟು 3640 18200000 

ಗ್‌ SNE TTT TT 3530000 
659 | 3395000 
08 ಚಿಕ್ಕಬಳ್ಳಾಪುರ i ES RSE Sho 335000 
ಧ್ರ ಕಳ್ಳ ಗ್‌ರಬದನೊರು 5805000 

ಗುಡಿಬಂಡೆ 1095000 

| ಶಿಡ್ಲಘಟ್ಟ 3770000 

WW R ಒಟ್ಟು 4669 23345000 


630000 
1810000 
1595000 
440000 


09 ಚಿಕ್ಕಮಗಳೂರು 


ನರಸಿಂಹರಾಜಪುರ 
ಪ್ರ ೈ೦ಗೇರಿ 


485000 


705000 


215000 


915000 


8030000 
3275000 


6795000 
5260000 


2535000 


2140000 
24405000 


3165000 


1 


820000 


1085000 
245000 


2145000 


585000 


12 ದಾವಣಗೆರೆ 


13 


765000 
485000 
6130000 


if 2760000 
7655000 | 


385 1925000 
ತ 


3150000 


2620000 | 
730000 


18840000 


4865000 


2900000 
1205000 
3015000 
1785000 


- 


[5% 19820000 | 
ಗದಗ 4880000 
1665000 — 
TE 1300000} 
14 ಗದಗ ಮುಂಡರಗಿ 1485000 
1610000 
2480000 


15 ಹಾ 


ಆಲೂರು 


TT ie 
ತಕನಗಾಡು 2715006 
441] 


1020000 


580000 


ಅರರೆ 2205000 
*ಲೂರು 181 _ 905000 


ಚನ್ನರಾಹಯಪ್ಯ 781 3905000 
38369000 
ಹೊಳ್‌ನಕಪರ 404 2020000 
ಸಕಕ್‌ಪಕ 122 610000 
j ಒಟ್ಟು 3326 16630000 
ಬ್ಯಾಡಗಿ | 297 | 1485000 

ಹಂಗಾಲ 


16 


3425000 
3600000 
2250000 
4000000 
1335000 | 


ಸವಣೂರು 


1500000 


ಶಿಗ್ಲಾಂವ್‌ 
A 


1815000 
19410000 


17 


ಕಲಬುರಗಿ 


ಗತಫರ್‌ಷಾರ 


2235000 
2655000 
2840000 
2210000 


2280000 


| 6910000 


785000 
795000 


3960000 
755000 
760000 


ವಿರಾಜಪೇಟೆ 


| 26185000 


530000 
1215000 


1195000 


ಬಂಗಾರಪೇಟೆ § 573 Wi 2865000 
ಕೋಲಾರ 6 30000 
ಕೋಲಾರ ಚಿನ್ನದ ಗಣಿ 574 
19 ಕೋಲಾರ | ರ 
ಮಾಲೂರು 617 3085000 
ಶ್ರೀನಿವಾಸಪುರ 692 3460000 
ಒಟ್ಟು 3430 17150000 
— sue ಗರಗಾವತ 4785000 
ಕನೌಗಿರ 1230000 
ಕರಟಗಿ” 3050000 
20 ಕೊಪ್ಪಳ ಕೊಪ್ಪ 4585000 
ಕುಕನೂರು 1245000 
ಹುಷ್ಠಗಿ 3670000 
| ಯೆಲ್ಪರ್ಗ 483 2415000 
ಒಟ್ಟು 4196 20980000 
| ಕ್‌ ಕೃಷ್ಣರಾಜಪೇಟೆ 981 4905000 
ಮದ್ಗಾರು 724 3620000 
ಮಳವಳ್ಳಿ 958 RR 4790000 
21 ಮಂಡ್ಯ ಮಂಡ್ಯ 1399 6995000 
ನಾಗಮಂಗಲ 536 2680000 
ಪಾಂಡವಪುರ oo 762 3810000 
ಶ್ರೀರಂಗಪಟ್ಟಣ 565 2825000 
ಒಟ್ಟು 5925 29625000 
] ಹೆಗಡದೇವನಕೋಟೆ 518 | 2590000 
| ಹುಣಸೊರು 1090 | 5450000 
ಕೃಷ್ಣರಾಜನಗರ 951 4755000 
22 ಮೈಸೂರು ಮೈಸೊರು 2021 10105000 
ನೆಂಜನೆಗೊಡು 1264 6320000 
ಪಿರಿಯಾಪಟ್ಟಣ 786 3930000 
ಸರಗೂರು 105 525000 


*) 


& PEE 932 4660000 
K _ ಟ್ಟು 7667 38335000 


ಅವೆದುರ್ಗ 972 4860000 
ಶಂಗಸಾಗಾರು 600 
ಮಾನ 852 
23 ರಾಯಚೂರು ಪ್ಯಾ 607 
ರಾಯಚೊರು 2262 11310000 
ಸಂಧನಾಹ 1547 7735000 
ಸಿರವಾರ | 646 3230000 
ಒಟ್ಟು | 7486 37430000 
ಚನ್ನೆಪೆಟಣ | 512 2560000 
24 ehieheinis ಕನಕಪುರ _737 3685000 
ಮಾಗಡಿ 399 1995000 
507 7535000 
ETT 
ಧವನ [| 463 2315000 
ಂಸನೆಗೆರೆ" oo 126 630000 
ಸಾಗರ [ 244 1220000 
25 ಶಿವಮೊಗ್ಗ ರನ __ 280 
ಶಿವಮೊಗ್ಗೆ | 689 
ತೀರ್ಥಹಳ್ಳಿ WN 113 565000 
ಒಟ್ಟು 2120 
ಪ್‌ನಾಯನಷ್ಯಾ | 579 
26 ತುಮಕೂರು 


3845000 


2125000 
4670000 
2255000 

32835000 


635000 
695000 
215000 


525000 


925000 
1575000 
1720000 


6290000 


335000 


570000 
375000 


890000 


760000 


134 670000 
127 635000 
ಮುಂಡಗ 2 760000 


ಉತ್ತರ-ಕನ್ನಡ 


119 595000 


pa 


297 1485000 
25 125000 
54 270000 

1494 7470000 


ಯಾದಗಿರಿ 


-] 


1200000 
343 1715000 


ಬಸವನಬಾಗೇವಾಡಿ 


ಚಡಚನ 
ದೇವರ ಹಿಪ್ಪರಗಿ 
ಇಂಡಿ 


1070000 
9200೧0 


510000 
1625000 
455000 
2835000 
1340000 
545000 
4320000 

19270000 


2755000 
1135000 
3235000 _ | 
3160000 
1630000 
3560000 
ಒಟ್ಟು 3095 15475000 


Grand Total 124968 624840000 


2735000 


© ಅನುಬಂಧ-05 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರಅವರ ಚುಕ್ಕೆ 


02 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 528 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ 


ಒಂದು ಬಾರಿ ನೆರವು ರೂ.2000/-ಗಳ ನೆರವನ್ನು ಪಡೆದ ಫಲಾನುಭವಿಗಳ ತಾಲ್ಲೂಕುವಾರು ವಿವರ 


ಬಾಗಲಕೋಟೆ 


ತಾಲ್ಲೂಕು ಪರಿಹಾರ 
ವಿತರಿಸಿರುವ 
ಕಾರ್ಮಿಕರ ಸಂಖ್ಯೆ 
ಬಾದಾಮಿ 
ಬಾಗಲಕೋಟೆ 


ಗುಳೇದಗುಡ 
[€Y 


5854000 


7622000 
4688000 


1728000 


ಹುನಗುಂದ 


ಇಳಕಲ್‌ 


31274 


ಬಳ್ಳಾರಿ 22032 


3562000 


2350 4700000 


14014000 
10782000 


ಮುಧೋಳ 5391 
| ರಬಕವಿ ಬನಹಟ್ಟಿ 4799 9598000 
ಟ್ಟ 


62548000 


44064000 
8314000 


ಹಡಗಲಿ 4157 
ಹಗರಿಬೊಮ್ಮನಹಳ್ಳಿ WN 7142000 


ಹರಪನಹಳ್ಳಿ 12762000 
ಹೊಸಪೇಟೆ 20170000 
ಬಳ್ಳಾರಿ ಕಂಪ್ಲಿ 3063 6126000 | 
ಕೂಡ್ತಿಗಿ 3281 6562000 
ಕುರುಗೋಡು 2049 4098000 
ಸಂಡೂರು 5135 10270000 
ಸಿರಗುಪ್ಪ 5827 11654000 
ಒಟ್ಟ] 67962 
ಅಥಣಿ 10759 21518000 
ಬೈಲಾಹೊಂಗಲ SM 24725 49450000 
drs ಚೆಳಗಾವಿ 6391 12782000 | 
| ಚಿಕ್ಕೋಡಿ” ER 14039 28078000 
[ಗೋಕಾಕ್‌ 16076000 


14082000 


ಕಗವಾಡ 5587 11174000 


ಖಾನನುರ 8400| 16818000 

ಸಶಿಸರು 4051 8102000 

ಮೂಢಳ್ಳಿ 3813 7626000 

Nr 9785 19570000 

Samael 

ಹಾ 4347 

ಬಣ್ಣಾ 118443 

I 

ಹೂಸನೂಟಿ 3013 6026000 

sed 

ಒಟ್ಟೂ. 156461 31292000} 

05 ಬೆಂಗಳೂರು ಗ್ರಾಮಾಂತರ 887 
- 4586 
8060000 


4246000 
21920000 
3616000 
13294000 
3508 7016000 


1496000 
7948000 
3664000 


63200000 


06 ಬೀದರ್‌ 


ಚಾಮರಾಜನಗರ 10237 20474000 

07 ಚಾಮರಾಜನಗರ ಹನೊರು 3349 
sk. 7057 14114000 

ಯಲಂದೂರು 2601 | 5222000 ] 

ಜಟ್ಟಿ 29004 58008000 


ಬಾಗೇಪಲ್ಲಿ 7932000 
ಚಿಕ್ಕಬಳ್ಳಾಪುರ ಪ್ಯಬ್ಯಾವಕ 10830000 | 
ಚಿಂತಾಮಣಿ 11062000 


sii] —TE00 

Ke i261 2552000 
s2s1| 10462000 

ಸನ್ನಿ 27230 544600000 

seo] 920606 


3940] 9880000 
5168 10336000 
ಚಿಕ್ಕಮಗಳೂರು 1810000 
2144000 
ನಾದವ 2168000 


ಶೃಂಗೇರಿ 356 712000 


ತರಿಕೆರೆ 1834 3668000 


ಜು 16319 32638000 


4825 
413 


ಮೊಳಕಾಲ್ಲೂರು 3234 6468000 
ಮ್ನ 33948 67896000 


3819 7638000 
11265 22530000 
569 1138000 
2241 4482000 
118i] 2362000] 
ಒಟ್ಟು 25050 50100000 


11408000 
27568000 
850000 
12204000 
8700000 


5778000 | 
68904000 

| 
972000 | 
1578000 


26612000 
21638000 


ಹುಬ್ಬಳ್ಳಿ ನಗರ 19366000 
ಕಲಘಟಗಿ 9924000 
ಕುಂದಗೋಳ | 12790000 
95658000 
ಗದಗೆ 18820000 
ಗತರ 
14 ಗದಗ ಮುಂಡರಗಿ 
ಕನ 3 
ಶಿರಹಟ್ಟಿ 2779 
ಸ 


$45000 
3928000 
9946000 


15 ಹಾಸನ 1494 2988000 
4295 8590000 
3313 6626000 


ಹೊಳೇ ನರಸೀಪುರ 
ಸಕಲೇಶ್‌ಪುರ 


3402000 


1328000 
37656000 


3112000 


7895 15790000 

4978 9956000 

16 2545 5090000 
ರಾಣಿಬೆನ್ನೂರು 8927 17854000 

ರಟ್ಟಿಹಳ್ಳಿ 1430 2860000 

ಹಟ 2825 5650000 

ಶಿಗ್ಗಾನಿವ್‌ 4183 8366000 

WW ಒಟ್ಟು 34340 | 68680000 

| - ಅಫ್ಟಲ್‌ಪಮರ 4719 9438000 
ಫ್ರಥಂಔ 6124 12248000 

ಚಿಂಚೋಳಿ 10787 21574000 

[ಪರ 73 14] 14628000 

17 ಕಲಬುರಗಿ 2712 5424000 
Je 25968 | 51936000 

ಷಟ 4091 8182000 

ಕಮಲಪುರ 2957 | 5914000 

ಸೇಡಂ 6818| 13636000 


ka ತೆಹಬಾದ್‌ | 4836 9672000 


ಯಾದಮಿ 2310 4620000 
ಒಟ್ಟು 78636 157272000 


] ಮಡಿಕೇರಿ 1972000 
ಕೊಡಗು ಸೋಮವಾರಪೇಟೆ 4124000 


4724000 
10820000 


ವಿರಾಜಪೇಟೆ 


ಒಟ್ಟು 


ಬಂಗಾರಪೇಟೆ 5232 10464000 
5776 11552000 
ಕೋಲಾರ ಚಿನ್ನದ ಗಣಿ 17398000 

ಒಟ್ಟು. 28006 


19 ಕೋಲಾರ 


ಗಂಗಾವತಿ 


18484000 
2952000 


5637 

20 ಕೊಪ್ಪಳ ‘| 10092 20184000 
ಘನೂರು 2733 5466000 

6047 12094000 

ಯಲ್ಲರ್ಗ 2984 5968000 

ಒಟ್ಟೂ. 38211 

4143] 8286000 

7941 15882000 

6669 | 13338000 


9641 19282000 
1741 3482000 


y 3839 7678000 
3700 7400000 
4 


3767 75348000 
7 ಹೆಗ್ಗಡದೇವನಕೋಟೆ | 6283 12566000 
ಹುಣಸೂರು 5532 11064000 
ಷ್ಷರಾಜನಗರ TT 5462 10924000 
ವ ಮೈಸೂರು ಷ್ಟ iS WS 36374 72748000 
ಸಾನಗಾಡು | 123211 24642000 
ಪಿರಿಯಾಪಟ್ಟಣ 4341 8682000 
[ಸರಗೂರು |} 1586 3172000 | 
| ನರಸೀಪುರ | | oo TN 20652000 
L ys 1 82225| 164450000 


| ದೇವದುರ್ಗ 4773 9546000 
ಡೆ ಲಿಂಗಸೂಗೂರು 5063 10126000 
ಮಾನ್ತಿ Kk 01 
§ NN ಸಾ 6392 12784000 
ಸ್ಥಿ 5214 10428000 
ರಾಯಚೂರು 8800 |_ 17600000 
ಸಿಂಧನೂರು 2118 4236000 
ಸಿರವಾರ 9510 19020000 
SN N.. 7 47205 94410000 
ಚೆನ್ನಪಟ್ಟಣ 3773 7546000 


ಕನಕಪುರ 


ಮಾಗಡಿ 


9174000 
5254000 


1152000 
2291 | 4582000 
3498 | 6996000 
7904 | 15808000 


3340000 


ತೀರ್ಥಹಳ್ಳಿ 1842 3684000 

22522 45044000 
ಚಿಕ್ಕನಾಯಕನಹಳ್ಳಿ 10370000 

| 7198000 

4041 | 8082000 

2321 4664000 

26 ತುಮಕೂರು 5401 | 10802000 
5568 11136000 | 

41 7682000 | 

4203 8406000 

_ 

13173 26346000 

_ 2026 | 4052000 

49368 98736000 

1533 3066000 

1041 2082000 

| 259 518000 | 
27 ಉಡುಪಿ 689 1378000 
1244 2488000 

3205 6410000 | 
3034 6068000 | 


—————— 
UU —— 


ಎನ್‌ 


| ಒಟ್ಟು | 11005 22010000 
ಅಂಕೋಲಾ 3840 7680000 
ಭಟ್ಕಳ 6505 13010000 
ಧಾ 1019 
ಹೊನ್ನಾವರ 10021 20042000 
28 ಉತರ-ಕನಡ ಕಾತಘಾನ 2987 5974000 
ನ ಕ 6128 
ಹಂಗಾ 2) 4724000 | 
ಸಿದ್ದಾಪುರ 33 3666000 
ನ 1680 3360000 |- 
gs 1710000| 
| 44154] 88308000 
ಸಪನಬಸಾಾ | 2552| 5104000} 
809 
ದೇವರ ಹಿಪ್ಪರಗಿ 1950000 
6880000 
29 ವಿಜಯಪುರ 1368000 
ಮುದ್ದೇಬಿಹಾಳ 1131 2262000 
ನಿತು 560 1120000 
Jai 2776 5552000 
ಸ! 1953) 3906000 
ಹಳ 754 1508000 
ಹಸರರ 6929 13858000 
ಒಟ್ಟು 24949 49898000 
5619 11238000 
ಹುಣಸ 783 1566000 
30 ಯಾದಗಿರಿ 
3914] 7828000 
1446 2892000 
ನ 5654 
ಒಟ್ಟು 22542 45084000 
Grand total 1182307 | 2364614000 


ಅನುಬಂಧ-6 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪಧವೀಧರರ ಕ್ಷೇತ್ರ ಇವರ ಚುಕ್ಕಿ 
ರಹಿತ ಪ್ರಶ್ನೆ ಸಂಖ್ಯೆ: 528(420) | 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 


:ಕಾರ್ಮಿಕ ಕಲ್ಯಾಣ ಯೋಜನೆಗಳ ವಿವರ: 


ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರ ಕಲ್ಯಾಣವನ್ನು ಸಂವರ್ಧನಗೊಳಿಸುವುದಕ್ಕೆ ಹಣಕಾಸು ನೆರವು ಒದಗಿಸಲು ಮತ್ತು 
ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ಒಂದು ನಿಧಿಯನ್ನು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಅಧಿನಿಯಮ, 1965ರ ಅಡಿಯಲ್ಲಿ 
ಸ್ಥಾಪಿಸಲಾಗಿದೆ. ಮಂಡಳಿಗೆ ವಂತಿಗೆ ಪಾವತಿಸುವ ವಿವಿಧ ಕ್ಷೇತ್ರಗಳಾದ ಕಾರ್ಬಾನೆಗಳು/ಸಂಸ್ಥೆಗಳು/ಪ್ಲಾಂಟೇಶನ್‌/ಸಾರಿಗೆ ಸಂಸ್ಥೆಗಳಲ್ಲಿ 
ದುಡಿಯುತ್ತಿರುವ ಸಂಘಟಿತ ಕಾರ್ಮಿಕರು ಮತ್ತು ಅವರ ಕುಟುಂಬದ ಅವಲಂಬಿತರ ಕ್ಷೇಮಾಭಿವೃದ್ಧಿಗಾಗಿ ಕಾರ್ಮಿಕ ಕಲ್ಯಾಣ 
ಮಂಡಳಿಯಲ್ಲಿ ಈ ಕೆಳಗಿನ ಯೋಜನೆಗಳು ಜಾರಿಯಲ್ಲಿರುತ್ತದೆ. 


ಸೂಚನೆ : 


1. ಯೋಜನೆಯ ಸೌಲಭ್ಯ ಪಡೆಯಲು ಪ್ರತಿ ವರ್ಷ ಜನವರಿ 15 ರೊಳಗೆ ಕಾರ್ಮಿಕರು, ಮಾಲೀಕರು ರೂ. 20 : 40 ಅನುಪಾತದಲ್ಲಿ 
ಒಬ್ಬ ಕಾರ್ಮಿಕನಿಗೆ ಒಟ್ಟು ರೂ. 60/- ಗಳಂತೆ ವಂತಿಕೆಯನ್ನು ಕಾರ್ಮಿಕ ಕಲ್ಯಾಣ ನಿಧಿಗೆ ಪಾವತಿಸತಕ್ಕದ್ದು. 

2: ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ ಪಡೆಯಲು ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಗಳು. ಕಾರಾನೆಗಳು/ಸಂಸ್ಥೆಗಳು 
www.klwb.karnataka.gov.in ಇಲ್ಲಿ ನೊಂದಾಯಿಸಿ ಅನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. 

3. ವಂತಿಕೆ ಪಾವತಿ ಮಾಡುವ ಸಂಸ್ಥೆಗಳು ಹಾಗೂ ಕಾರ್ಲಾನೆಗಳು www.klwb.karnataka.gov.in ಇಲ್ಲಿ ತಮ್ಮ ಸಂಸ್ಥೆಗಳನ್ನು 
ನೊಂದಾಯಿಸಿ ವಂತಿಕೆ ಪಾವತಿ ಮಾಡಬೇಕಾಗಿರುತ್ತದೆ. 


ಈ ಕೆಳಗಿನ ಯೋಜನೆಗಳಿಗೆ ಮಾಸಿಕ ವೇತನ ರೂ. 21,000/- ; ಗಿಂತ ಮೀರಿರಬಾರದು. ವಯೋಮಿತಿ 18- 60 


1. ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ: ಪ್ರೌಡ ಶಾಲೆ, (8 ರಿಂದ 10ನೇ ತರಗತಿವರೆಗೆ) ರೂ.3,000/ 
ಪಿಯುಸಿ/ಡಿಪ್ಲೊಮಾಗಟಿಐ/ಟಿಸಿಹೆಚ್‌ ಶಿಕ್ಷಣಕ್ಕಾಗಿ ರೂ.4,000/-ಪದವಿ ಶಿಕ್ಷಣಕ್ಕಾಗಿ ರೂ.5,000/ ಸ್ನಾತಕೋತ್ತರ ಶಿಕ್ಷಣಕ್ಕಾಗಿ 
ರೂ.6,000/-ಇಂಜಿನೀಯರಿಂಗ್‌/ವೈದ್ಯಕೀಯ ಶಿಕ್ಷಣಕ್ಕಾಗಿ ರೂ.10,000/-ಗಳ ಪ್ರೋತ್ಸಾಹ ಧನ ನೀಡಲಾಗುವುದು.(ಅರ್ಜಿ ಸಲ್ಲಿಸಲು 
ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಶೇ.50 ಹಾಗೂ ಪ.ಜಾ / ಪ.ಪಂಗಡದ ವಿದ್ಯಾರ್ಥಿಗಳು ಶೇ. 45 ರಷ್ಟು ಅಂಕ ಪಡೆದು 
ತೇರ್ಗಡೆಯಾಗಿರಬೇಕು. ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಈ ಸೌಲಭ್ಯ ನೀಡಲಾಗುವುದು) 


2. ಕಾರ್ಮಿಕರಿಗೆ ವೈದ್ಯಕೀಯ ನೆರವು : ಹೃದಯ ಶಸ್ತಚಿಕಿತ್ತೆ, ಕಿಡ್ನಿ ಟ್ರಾನ್ಸ್‌ ಪ್ಲಾಂಟೇಷನ್‌, ಕ್ಯಾನ್ಸರ್‌, ಆಂಜಿಯೋಪ್ಪಾಸ್ತಿ, ಕಣ್ಣು, ಅರ್ಥೊಪೆಡಿಕ್‌, 
ಗರ್ಭಕೋಶದ ಶಸ್ತ್ರ ಚಿಕಿತ್ತೆ, ಗಾಲ್‌ ಬ್ಲಾಡರ್‌ ತೊಂದರೆ, ಮೆದುಳಿನ ರಕ್ತಸ್ರಾವ ಚಿಕಿತ್ಸೆಗೆ ಕನಿಷ್ಠ ರೂ. 1,000/-ದಿಂದ ಗರಿಷ್ಟ 
ರೂ,25,000/-ವರೆಗೆ ಮತ್ತು ಆರೋಗ್ಯ ತಪಾಸಣೆಗೆ ರೂ. 500/-ರಿಂದ ರೂ, 1000/-ವರೆಗೆ ಧನ ಸಹಾಯ ನೀಡಲಾಗುವುದು. 


3. ಕಾರ್ಮಿಕರಿಗೆ ಅಪಘಾತ ಧನ ಸಹಾಯ : ಕಾರ್ಮಿಕರಿಗೆ ಕೆಲಸದ ವೇಳೆಯಲ್ಲಿ ಅಪಘಾತವಾದಲ್ಲಿ ಕನಿಷ್ಠ ರೂ. 1,000/- ಗರಿಷ್ಠ ರೂ. 
10,000/- ವರೆಗೆ ಧನ ಸಹಾಯ ನೀಡಲಾಗುವುದು. ಸೌಲಭ್ಯ ಪಡೆಯುವ ಕಾರ್ಮಿಕರು ಅಪಘಾತವಾದ ಮೂರು ತಿಂಗಳೊಳಗೆ 
ಅರ್ಜಿ ಸಲ್ಲಿಸತಕ್ಕದ್ದು. 


4. ಹೆರಿಗೆ ಭತ್ಯೆ ಸೌಲಭ್ಯ : ಮಹಿಳಾ ಕಾರ್ಮಿಕರಿಗೆ ಮೊದಲ 2 ಮಕ್ಕಳಿಗೆ ಮಾತ್ರ ಹೆರಿಗೆ ಭತ್ಯೆ ಸೌಲಭ್ಯವನ್ನು ತಲಾ ರೂ. 10,000/- 


ಧನ ಸಹಾಯ ನೀಡಲಾಗುವುದು. ಮಗು ಜನಿಸಿದ 6 ತಿಂಗಳೊಳಗೆ ಅರ್ಜಿ ಸಲ್ಲಿಸತಕ್ಷದ್ದು. 


ಕ™ ಐ 


ಈ ಕೆಳಗಿನ ಯೋಜನೆಗಳಿಗೆ ಮಾಸಿಕ ಸಂಬಳದ ಮಿತಿಯಿರುವುದಿಲ್ಲ ವಯೋಮಿತಿ 18- 60. 


ನ ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ :ಈ ಯೋಜನೆಯ ಸೌಲಭ್ಯ ಪಡೆಯಲು ಮೃತರ ಕುಟುಂಬದ ಅವಲಂಬಿತರು 


ಕಾರ್ಮಿಕ ಮೃತಪಟ್ಟ ಆರು ತಿಂಗಳೊಳಗೆ ನಿಗಧಿತ ಅರ್ಜಿ ನಮೂನೆಯಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದಲ್ಲಿ, ರೂ. 
10,000/- ಧನ ಸಹಾಯ ನೀಡಲಾಗುವುದು. 


6. ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ ಯೂನಿಯನ್‌ /ಸಂಸ್ಥೆಗಳಿಗೆ ಧನಸಹಾಯ : ನೋಂದಾಯಿತ ಕಾರ್ಮಿಕ 
ಸಂಘಟನೆಗಳು/ಸರ್ಕಾರೇತರ ಸಂಸ್ಥೆಗಳು ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ ಹಮ್ಮಿಕೊಳ್ಳುವ ವಾರ್ಷಿಕ ಆರೋಗ್ಯ 


ತಪಾಸಣೆ ಶಿಬಿರಕ್ಕೆ ರೂ. 1,00,000/- ಧನ ಸಹಾಯ ನೀಡಲಾಗುವುದು. SE ES: 


7. ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ ಸಂಘಗಳಿಗೆ ಧನಸಹಾಯ : ನೋಂದಾಯಿತ ಕಾರ್ಮಿಕ 
ಸಂಘಟನೆಗಳು ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಂಡಲ್ಲಿ ರೂ. 1,00,000/- ಧನ 
ಸಹಾಯ ನೀಡಲಾಗುವುದು. 


ಧನ ಸಹಾಯವನ್ನು ಫಲಾನುಭವಿಗಳ ಉಳಿತಾಯ ಖಾತೆಗೆ ನೇರವಾಗಿ ಆರ್‌.ಟಿ.ಜಿ.ಎಸ್‌ ಮೂಲಕ ಜಮಾ ಮಾಡಲಾಗುವುದು. 


